ಉ) 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 679 (774) 


ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 20-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಹುದ್ದೆಗಳ ಸಂಖ್ಯೆ ಎಷ್ಟು; | ವಿಷಯಗಳ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ:3539 
(ವಿಷಯವಾರು ವಿವರಗಳನ್ನು | (ವಿಷಯವಾರು ಬೋಧಕ ಹುದ್ದೆಗಳ ವಿವರಗಳನ್ನು 
ನೀಡುವುದು) ಅನುಬಂಧ-1ರಲ್ಲಿ ಒದಗಿಸಿದೆ). 


ಹೊಸದಾಗಿ  ಮಂಜೂರಾಗಬೇಕಾಗಿರುವ 2019-20 ರಿಂದ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ 

ಹುದ್ದೆಗಳ ಸಂಖ್ಯೆ ಎಷ್ಟು (ವಿಷಯವಾರು | ಒಟ್ಟು 12 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳನ್ನು 

ವಿವರಗಳನ್ನು ನೀಡುವುದು) ಸ್ಥಳಾಂತರಿಸಿ ಆದೇಶಿಸಿದ್ದು, ಈ 12 ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳಿಗೆ ಹುದ್ದೆ ಮಂಜೂರಾಗಿರುವುದಿಲ್ಲವಾದ್ದರಿಂದ ಪ್ರತಿ 
ಕಾಲೇಜಿಗೆ ಈ ಕೆಳಕಂಡ ವಿಷಯಗಳ 07 ಉಪನ್ಯಾಸಕರ 
ಹುದ್ದೆಗಳಂತೆ ಒಟ್ಟು 84 
ಮಂಜೂರಾಗಬೇಕಾಗಿರುತ್ತದೆ. 


ಅವಧಿಯಲ್ಲಿ ಭರ್ತಿ | ಪ್ರಸ್ತಾವನೆಯನ್ನು ಪಡೆದು ಕ್ರಮ ವಹಿಸಲಾಗುವುದು. 
ಮಾಡಲಾಗುವುದು; 


ಸಂಖ್ಯೆಇಪಿ 61 ಡಿಜಿಡಿ 2021 

ನೇಮಕ | ದಿನಾಂಕ:26-10-2021ರ ಆದೇಶದನ್ವಯ 3552 ಅತಿಥಿ 

ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 


ಅತಿಥಿ ಉಪನ್ಯಾಸಕರಿಗೆ ಮಾಸಿಕ | ಅತಿಥಿ ಉಪನ್ಯಾಸಕರಿಗೆ ಮಾಸಿಕ ನೀಡಲಾಗುತ್ತಿರುವ ಗೌರವಧನ 
ನೀಡಲಾಗುತ್ತಿರುವ ಗೌರವಧನವೆಷ್ಯು ರೂ.9,000/- 


ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ 10 ಗಂಟೆಗಳ ಬೋಧನಾ 
ಅವಧಿ ನಿಗಧಿಪಡಿಸಲಾಗಿದೆ. 


ಅತಿಥಿ ಉಪನ್ಯಾಸಕರುಗಳ ಗೌರವಧನವನ್ನು ರೂ.೨,000/- 
ರಿಂದ ರೂ.12,000/-ಗಳಿಗೆ ಹೆಚ್ಚಿಸುವ ಸಂಬಂಧದ 
ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು. ಆದರೆ, 
ಆರ್ಥಿಕ ಇಲಾಖೆಯು ಈ ಪ್ರಸ್ತಾವನೆಗೆ ಸಹಮತಿಸಿರುವುದಿಲ್ಲ. 


ಊ) | ಅತಿಥಿ ಉಪನ್ಯಾಸಕರಿಗೆ ಬೋಧನೆಗೆ 
ನಿಗದಿಪಡಿಸಿರುವ ಅವಧಿಯೆಷ್ಟು; 
ಅತಿಥಿ 


ಉಪನ್ಯಾಸಕರಿಗೆ ಗೌರವಧನ 
ಹೆಚ್ಚಿಸಲು ಸರ್ಕಾರ ಚಿಂತಿಸುವುದೇ? 


ಸಂಖ್ಯೆ: ಇಡಿ 206 ಡಿಜಿಡಬ್ಬ್ಯೂ 2021 


N 


) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


